ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆೆ ಗುರುತಿನ ಪ್ರಶ್ನೆ 


ದಿನಾಂಕ: 25-03-2021 ಪ್ರಶ್ನೆ ಸಂಖ್ಯೆ: 287 (2095) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶೀ ಬಸವರಾಜ ಪಾಟೀಲ್‌ ಇಟಗಿ (ಸಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 25-03-2021 
ಉತ್ತರಿಸುವ ಸಚಿವರು: ಮುಖ್ಯಮಂತಿಗಳು 
ವಿಷಯ: ನದಿತೀರದ ಪ್ರದೇಶದ ಜಮೀನು/ರಸ್ತೆ/ಬೆಳೆ ಹಾನಿಯಾಗುತ್ತಿರುವ ಕುರಿತು 

(ಅ) ರಾಯಚೂರು ಜಿಲ್ಲೆಯಲ್ಲಿ ಪ್ರತಿ ವರ್ಷ ಮಳೆಗಾಲದಲ್ಲಿ ನದಿಗಳು ಉಕ್ಕಿ 


ಹರಿಯುವುದರಿಂದ ನದಿ ತೀರದ ಪ್ರದೇಶಗಳಲ್ಲಿ ಜಮೀನು/ಬೆಳೆ/ರಸೆಗಳಿಗೆ ಸಾಕಷ್ಟು 
ಪ್ರಮಾಣದಲ್ಲಿ ಹಾನಿ ಉಂಟಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಬಂದಿದ್ದರೆ, ಮಳೆಗಾಲದಲ್ಲಿ ಪ್ರವಾಹವನ್ನು ಶಾಶ್ವತವಾಗಿ ತಡೆಯಲು ಸರ್ಕಾರ ಕೈಗೊಂಡ 
ಕ್ರಮವೇನು ಮತ್ತು ಇದರ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೆಯುತ್ತಿದೆಯೇ; ಇದ್ದಲ್ಲಿ, 
ಬವರ ಒದಗಿಸುವುದು? 


